ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಜಿಕೃಬಳ್ಳಿಕೆರೆಯ ಪಿಕಪ್‌ ನಾಲೆಯ ಅಬಿವೃದ್ದಿ ಬಗ್ಗೆ 
ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು)- 
75(423) ಜಲಸಂಪನ್ಮೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಮಂಡ್ಯ ಜಿಲ್ಲೆ ಕೆರಗೋಡು ಹೋಬಳಿ ಚಿಕ್ಕಬಳ್ಳಿ ಕರೆಯ ಪಿಕಪ್‌ ನಾಲೆಯ ಅಭಿವೃದ್ಧಿ ಕಾಮಗಾರಿ 
ಅಂದಾಜಿನಲ್ಲಿ ಗೂಳೂರು ಬೆಟ್ಟಿದ ಬಳಿ 150 ಮೀ. ಉದ್ದದ ಮೇಲಾಲುವೆಯನ್ನು ನಿರ್ಮಿಸುವ ಸಂಬಂಧ 
ಸಮೀಕ್ಷಾ ಕಾರ್ಯ ಕೈಗೊಂಡು, ವಿನ್ಯಾಸ ಹಾಗೂ ಸಾಧ್ಯಾ ಸಾಧ್ಯತೆ ಬಗೆ ಪರಿಶೀಲನೆಯನ್ನು ಯಾವಾಗ 
ನಡೆಸಲಾಗಿದೆ; ಸಮಿ್ನಾ ಕಾರ್ಯ ಹಾಗೂ ಸಾಧ್ಯಾ ಸಾಧ್ಯಾತೆಯ ವರದಿಯ ಅಂಶವೇನು; 


(ಆ) ಸದರಿ ಕಾಮಗಾರಿಯನ್ನು ಟೆಂಡರ್‌ ಪಡೆದ ಗುತ್ತಿಗೆದಾರರು ಒಪ್ಪಂದ ಮಾಡಿಕೊಳ್ಳಲು ನಿರಾಕರಿಸಲು 
ಕಾರಣಗಳೇನು; ಮರು ಟೆಂಡರ್‌ ಕರೆಯಲಾಗಿದೆಯೇ; ಮರು ಟೆಂಡರ್‌ ಕರೆಯದೇ ಇರಲು ಕಾರಣಗಳೇನು; 


(ಇ) ಕಾವೇರಿ ನೀರಾವರಿ ನಿಗಮದ ಮಂಡಳಿಯ 70ನೇ ಸಭೆಯಲ್ಲಿ ಈ ಕಾಮಗಾರಿಯನ್ನು ಕೈಬಿಟ್ಟೆರುವುದು 
ನಿಜವೇ; ಕಾರಣಗಳೇನು; 


(ಈ) ಸದರಿ ಕಾಮಗಾರಿಯಿಂದ ರೈತರಿಗೆ/ಸಾರ್ವಜನಿಕರಿಗೆ ತುಂಬ ಉಪಯೋಗವಾಗಲಿದ್ದು, ಈ 
ಕಾಮಗಾರಿಯನ್ನು ಮತ್ತೆ ಕೈಗೆತಿ ಕೊಳ್ಳಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; ಈ ಕುರಿತು ಸರ್ಕಾರದ 
ನಿಲುವೇನು; 


(ಉ) ಗೂಳೂರು ಬೆಟ್ಟದಿಂದ ಮುಂದಕ್ಕೆ ಬರುವ ನೀರು ಸರಾಗವಾಗಿ ಹರಿಯಲು ಎರಡು ಕಲ್ಲುಬಂಡೆ ಅಡ್ಡಲಾಗಿ 
ಬಂದಿದ್ದು, ಈ ಕಲ್ಲುಬಂಡೆಗಳನ್ನು ಯಾವಾಗ ತೆರವುಗೊಳಿಸಲಾಗುವುದು ? 


